ಕರ್ನಾಟಿಕ ವಿಧಾನ ಪರಿಷತ್ತು 


[18 


ಚುಕ್ತೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ ) 
ಮಾನ್ಯ ಸದಸ್ಯರ ಹೆಸರು ಶ್ರೀ. ಬಿ.ಜಿ.ಪಾಟೀಲ್‌ 
(ಸೈಳೀಯ ಸಂಸ್ಥೆಗಳ ಕೇತು) 
ಉತ್ತರಿಸಬೇಕಾದ ದಿನಾಂಕ 13.12.2021 
ಉತ್ತರಿಸುವ ಸಚಿವರು ಮಾನ್ಯ ಆರೋಗ್ಯ ಮತ್ತು ಕುಟಿಂಬ 
ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕಣ 
ಇಲಾಖೆ ಸಚಿವರು 


ಪ್ರ. ಪ್ರಶ್ನೆ ಉತ್ತರ 
ಸಂ 
ಅ | ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ | ದಿನಾ೦ಕ:07-12-2021ರ ಅಂತ್ಯಕ್ಕೆ ಕಲಬುರಗಿ 
ಇದುವರೆವಿಗೂ ಎಷ್ಟು ಜನರಿಗೆ | ಜಿಲ್ಲೆಯಲ್ಲಿ ಒಟ್ಟು: 26,37,961 ಡೋಸ್‌ ನೀಡಲಾಗಿದ್ದು, 
ಕೊರೋನಾ ಲಸಿಕೆ ನೀಡಲಾಗಿದೆ; | ಅದರಲ್ಲಿ 1672458 ಮೊದಲನೇ ಡೋಸ್‌ ಹಾಗೂ 
(ಸಂಪೂರ್ಣ ವಿವರ ನೀಡುವುದು) 9,65,503 ಫಲಾನುಭವಿಗಳಿಗೆ ಎರಡನೇ ಡೋಸ್‌ 
ನೀಡಲಾಗಿದೆ. 
ವಿವರಗಳು ಈ ಕೆಳಕಂಡಂತಿವೆ: 
ಫಲಾನುಭವಿಗಳು 1 ಡೋಸ್‌ |2" ಡೋಸ್‌ 
ಆರೋಗ್ಯ 23,646 23,351 
ಕಾರ್ಯಕರ್ತರು 
ಮುಂಚೂಣಿ 25,912 25,120 
ಕಾರ್ಯಕರ್ತರು | 
18-44ರ 10,11,143 5,20,327 
ವಯೋಮಾನದವರು | 
45-59ರ 3,90,892 2,54,236 
ವಯೋಮಾನದವರು | [ 
60 ವರ್ಷ | 2,20,865 1,42,469 
ಮೇವಲ್ದಟ್ಟಿವರು 
| ಒಟ್ಟು 26,37,961 
ದಿನಾ೦ಕ:07-12-2021ರ ಅಂತ್ಯಕ್ಕೆ ಯಾದಗಿರಿ 


ಜಿಲ್ಲೆಯಲ್ಲಿ ಒಟ್ಟು: 12,33,084 ಡೋಸ್‌ ನೀಡಲಾಗಿದ್ದು, 


ಅದರಲ್ಲಿ 7,68,675 ಮೊದಲನೇ ಡೋಸ್‌ ಹಾಗೂ 
4,64,409 ಫಲಾನುಭವಿಗಳಿಗೆ ಎರಡನೇ ಡೋಸ್‌ 
ನೀಡಲಾಗಿದೆ. 

ವಿವರಗಳು ಈ ಕೆಳಕಂಡಂತಿವೆ: 

ಫಲಾನುಭವಿಗಳು 1" ಡೋಸ್‌ |2"್‌ ಡೋಸ್‌ 
Fudan, 6,225 6,252 
ಕಾರ್ಯಕರ್ತರು 

[ ಮುಂಚೊಣಿ 17363 [13736 
ಕಾರ್ಯಕರ್ತರು 

18-44ರ 4,69,679 | 2,46,502 
ವಯೋಮಾನದವರು 

45-59ರ | 1,69,598 1,21,581 
ವಯೋಮಾನದವರು | 

60 ವರ್ಷ | 1,05,810 76,338 

| ಮೇಲೃಟ್ಕವರು 

ಒಟ್ಟು 12,33,084 


ಆ | ಸದರಿ ಜಿಲ್ಲೆಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ 
ಕೊರೋನಾ ಲಸಿಕೆ ನೀಡಲಾಗುವುದು 
ಯಾವಾಗ (ವಿವರ ನೀಡುವುದು) 


ದಿನಾಂಕ: 07-12-2021ರ ಅಂತ್ಯಕ್ಕೆ ಕಲಬುರಗಿ 
ಜಿಲ್ಲೆಯಲ್ಲಿ ಶೇ.90ರಷ್ಟು ಹಾಗೂ ಯಾದಗಿರಿ ಜಿಲ್ಲೆಯಲ್ಲಿ 
ಶೇ.೨1ರಷ್ಟು ಮೊದಲನೇ ಡೋಸ್‌ ಲಸಿಕಾಕರಣ 
ಪ್ರಗತಿಯಾಗಿರುತ್ತದೆ ಹಾಗೂ ಎರಡನೇ ಡೋಸ್‌ ಗೆ 
ಬಾಕಿಯಿರುವ ಫಲಾನುಭವಿಗಳಿಗೆ “ಮನೆಮನೆಗೆ 
ಲಸಿಕಾ ಮಿತ್ರ” ಅಭಿಯಾನದ ಮೂಲಕ 
ಲಸಿಕಾಕರಣವನ್ನು ತೀವ್ರಗೊಳಿಸಲಾಗಿದೆ. 


mE ಜಿಲ್ಲೆಗಳಲ್ಲಿ ಕೊರೋನಾ ಲಸಿಕೆಯ 
ಅಭಾವವಿದೆಯೇ ಇದ್ದಲ್ಲಿ ಈ ಬಗ್ಗೆ 
ಸರ್ಕಾರ ಕೈಗೊಂಡ ಕ್ರಮಗಳೇನು? 

(ವಿವರ ನೀಡುವುದು) 


ಇಲ್ಲ. 


ಆಕುಕ 175 ಎಸ್‌ಎ೦ಎಂ 2021 


NN 
ಡಾ।|ಕ-ಸುಧಾಕರ್‌] 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 


ವೈದ್ಯಕೀಯ ಶಿಕಣ ಸಚಿವರು 


